KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಮಾರ್ಚ್ ೧೮, ೨೦೧೦ ( ಫಾಲ್ಗುಣ ೨೭, ಶಕ ವರ್ಷ ೧೯೩೨) ಸಂಚಿಕೆ ೧೧ 

ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು 
ಅಧಿಕಾರಿಗಳು , ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 128 ಇಪಿಎಸ್ 2009. ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್ 2009. 

ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರು, ಇವರುಗಳನ್ನು ಸಾರ್ವಜನಿಕ ಹಾಗೂ 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ 
ಕ್ರ. ಸಂ . 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಕಾರ್ಯನಿರ್ವಹಿಸುತ್ತಿ 
ಶ್ರೀ ಶಿವಪ್ರಸಾದ್, ಅಬಕಾರಿ ಉಪ ಅಧೀಕ್ಷಕರು ಅಬಕಾರಿ ಅಬಕಾರಿ ಉಪ ಆಯುಕ್ತರ ಕಛೇರಿ, ತುಮಕೂರು 
ಉಪ ಆಯುಕ್ತರ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ ಜಿಲ್ಲೆ, ತುಮಕೂರು, ಇಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ 
ಶ್ರೀ ಅನಿಲ್ ಕುಮಾರ , ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಆಯುಕ್ತರ ಕಛೇರಿ, ಬೆಂಗಳೂರು, ಇಲ್ಲಿ 
ಕೊಪ್ಪಳ ಉಪ ವಿಭಾಗ 

ಖಾಲಿ ಇರುವ ಹುದ್ದೆಯಲ್ಲಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ . ಎನ್ . ಜಗದೀಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ ( ಅಬಕಾರಿ) 
ಪಿ . ಆರ್ , 347 

ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 621 ಎನ್‌ಸಿಇ 2009 , ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2010 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಕಂಇ 50 ಎಟಿಎಸ್ 2009 ದಿನಾಂಕ: 06 - 2 - 2010ರಲ್ಲಿ ಶ್ರೀ 
ಬಾಳಪ್ಪ ಹಂದಿಗುಂದ, ತಹಶೀಲ್ದಾರ್‌ ಗ್ರೇಡ್ -1 ( ಸ್ಥಳ ನಿರೀಕ್ಷಣೆಯಲ್ಲಿ) ಇವರಿಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದ ಆಡಳಿತಾಧಿಕಾರಿ ಹುದ್ದೆಗೆ ನೇಮಿಸಲಾಗಿದೆ. ಆದುದ್ದರಿಂದ, ಶ್ರೀ ಬಾಳಪ್ಪ ಹಂದಿಗುಂದ , ತಹಶೀಲ್ದಾರ್ 
ಗ್ರೇಡ್ - 1 ಇವರನ್ನು ತಕಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದ ಆಡಳಿತಾಧಿಕಾರಿ ಹುದ್ದೆಗೆ ನಿಯೋಜನೆ ಮೇಲೆ ಮರು ಸ್ಥಳ ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 348 

ಇಂಧನ ಇಲಾಖೆ. 
( ೧೬೧) 


೧೬ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 

ಭಾಗ - ೨ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 76 ಕಸನಿ 2007 . ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2010. 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀಕ್ಷಕರು/ ಭಾಷಾಂತರಕಾರರಿಗೆ 
ವೇತನ ಶ್ರೇಣಿ ರೂ . 11, 400- 21,600ರ ಸಹಾಯಕ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ 
ನೀಡಿ, ಅವರುಗಳ ಹೆಸರುಗಳ ಮುಂದೆ ನಮೂದಿಸಿದ ಸ್ಥಳಗಳಲ್ಲಿ ನಿಯುಕ್ತಿಗೊಳಿಸಿದೆ. 
ಕ್ರಮ . 

- ಅಧೀಕ್ಷಕರು/ ಭಾಷಾಂತರಕಾರರ ಹೆಸರು 
ಸಂಖ್ಯೆ 

ನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀ ಮಹದೇವಯ್ಯ , ಲೆಕ್ಕ ಅಧೀಕ್ಷಕರು, ವ್ಯವಸ್ಥಾಪಕರು , ಸುವರ್ಣ ಕರ್ನಾಟಕ ಘಟಕ, 
ಕನ್ನಡ ಭವನ, ಜೆ. ಸಿ. ರಸ್ತೆ, ಬೆಂಗಳೂರು ಕೇಂದ್ರ ಕಛೇರಿ ನಿರ್ದೆಶನಾಲಯ , 

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು 
ಶ್ರೀಮತಿ ಹೆಚ್ . ಜಿ . ವಿಜಯಲಕ್ಷ್ಮಿ , 

ರಿಜಿಸ್ಟ್ರಾರ್ , ಕರ್ನಾಟಕ ಲಲಿತಕಲಾ ಅಕಾಡೆಮಿ , 
ಭಾಷಾಂತರಕಾರರು, ಕೇಂದ್ರ ಕಛೇರಿ, 

ಬೆಂಗಳೂರು 
ಕನ್ನಡ ಭವನ, ಜೆ. ಸಿ. ರಸ್ತೆ, ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಂ. ಕೆ. ಭರರಾಜಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 349 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 15 ಪೊಸಿಲಿ 2010 , ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2010 . 
ಶ್ರೀ ಎಸ್ . ಆರ್. ಜಮಖಂಡಿ, ಸಹಾಯಕ ಆಡಳಿತಾಧಿಕಾರಿ, 4ನೇ ಪಡೆ, ಕೆ . ಎಸ್ . ಆರ್. ಪಿ . ಬೆಂಗಳೂರುರವರಿಗೆ 
ಕೆ. ಸಿ.ಎಸ್ ಆರ್. ನಿಯಮ 285(1)( ಎ) ರನ್ವಯ ಹಾಗೂ ಅದರಡಿಯಲ್ಲಿ ವಿಧಿಸಿರುವ ಷರತ್ತಿಗೊಳಪಟ್ಟು ದಿನಾಂಕ 
28 - 02 - 2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 350 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 81 SAS 2010 , Bangalore, Dated 24th February, 2010 


Sri Rajeev Chawla , IAS., (KN 87), Commissioner , Survey Settlement & Land Records , 
Bangalore is transferred with immediate effect and his services are placed at the disposal of 
Co -operation Department until further orders for being posted as Managing Director, Karnataka State 
Co -operative Marketing Federation , Bangalore Vice Sri C . K . Shivanna, IFS transferred . 

By Order and in the name of the Governor of Karnataka 

K . G . ANANTHA 

Under Secretary to Government, 
PR. 351 . 

Department of Personnel and Administrative Reforms (Services - 1) 


2000 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 

nea 
NOTIFICATION 
No . DPAR 252 SPS 2009 (P - II), Bangalore, Dated 24th February , 2010 
Sri B . S. Prakash , IPS, (KN - 99), Superintendent of Police , Gadag District, Gadag is transferred 
with immediate effect and posted as Superintendent of Police, Chamarajanagar District, 
Chamarajanagar until further orders in the existing vacancy. 

Dr. D . C . Rajappa, IPS ., Superintendent of Police , Railways , Bangalore is transferred with 
immediate effect and posted as Superintendent of Police , Bijapur Distirct, Bijapur uniti further orders 
vice Sri K . V . Sridhar , IPS , transferred . 

Sri Ravi Nayak , SPS , Superintendent of Police ,Karnataka Lokayukta , Davangere is transferred 
with immediate effect and posted as Superintendent of Police , Gadag District, Gadag until further orders 
vice Sri B . S . Prakash , IPS , transferred . 


By Order and in the name of the Governor of Karnataka 

ASHOK P . ATRE . 

Under Secretary to Government, 
Department of Personnel and Administrative Reforms (Services - IV ). 


PR . 352 


NOTIFICATION 
No . DPAR 252 SPS 2009 (P -1), Bangalore, Dated 24th February , 2010 


Dr. Chandragupta , IPS , (KN - 2006 ), Assistant Superintendent of Police , Puttur Sub -division , 
Dakshina Kannada District , is promoted to the Senior Time Scale of IPS , Viz., Rs . 15600 -39100 + GP 
Rs. 6600 /- with retrospective effect from 01-01- 2010 in the upgraded post of Senior ASP , Puttur. He is 
transferred with immediate effect and posted until further orders as Superintendent of Police , Haveri 
District, Haveri in the existing vacancy. 

Sri K . Thiyagarajan , IPS, (KN -2006 ), Assistant Superintendent of Police , Humnabad Sub 
division , Bidar District, is promoted to the Senior Time Scale of IPS , Viz., Rs. 15600 - 39100 +GP 
Rs. 6600 /- with retrospective effect from 01-01- 2010 in the upgraded post of Senior ASP , Humnabad . 
He is transferred with immediate effect and posted until further orders as Superintendent of Police, 
Kolar District, Kolar in the existing vacancy . 

Government declare under Rule 11 of IPS (Pay) Rules, 2007 , that the posts of Senior ASP , 
Puttur Sub - division and Humnabad Sub - division are declared to be equivalent w .e .f. 01 -01- 2010 to the 
IPS cadre post of District Superintendent of Police included in the IPS Pay schedule . This equivalence 
with retrospective effect is given in terms of Government of India letter No . 20019/2 /95 AIS -II dated 
13 - 7 - 1995 . 


By Order and in the name of the Governor of Karnataka 

ASHOK P . ATRE . 

Under Secretary to Government, 
Department of Personnel and Administrative Reforms ( Services -IV ) 


PR . 353 


NOTIFICATION 
No . DPAR 40 SPS 2010 Bangalore, Dated 26th February, 2010 
Sri . Vikash Kumar Vikash , IPS, (KN -2004 ), Superintendent of Police , Internal Security Division , 
Bangalore , is transferred with immediate effect and posted as Superintendent of Police , Mysore District, 
Mysore until further orders vice Sri. Rama Subba, IPS, transferred . 


By Order and in the name of the Governor ofKarnataka 

ASHOK P . ATRE . 

Under Secretary to Government, 
Department of Personnel and Administrative Reforms (Services -IV ) 


PR . 354 


೧೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 


ಭಾಗ - ೨ 


NOTIFICATION 
No. DPAR 24 SIS 2010 , Bangalore , Dated 26th February , 2010 


Sri. T .R .Raghunandan , IAS (KN -83) is permitted to retire from service with effect from the 
forenoon of 15 March 2010 , under Rule 16 ( 2 ) of All India Services (DCRB ) Rules , 1958 . The balance 
notice period stipulated under the Rules is waived off in accordance with the Second Proviso to Rule 
16 ( 2 ) of the said Rules. 

By Order and in the name of the Governor of Karnataka 

K . G . ANANTHA. 

Under Secretary to Government, 
PR . 355 

Department of Personnel and Administrative Reforms (Services-1) 


( 4) 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 15 ರೇಸೇವಿ 2010, ಬೆಂಗಳೂರು, ದಿನಾಂಕ : 1ನೇ ಮಾರ್ಚ್ 2010 . 
ರೇಷ್ಮೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಅಧಿಕಾರಿಗಳು 2010ನೇ ಸಾಲಿನಲ್ಲಿ ಅವರ ಹೆಸರಿನ 
ಮುಂದೆ ನಮೂದಿಸಿರುವ ದಿನಾಂಕದಂದು ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 

ವಯೋ 

ವಯೋಮಿತಿ 
ಕ್ರಮ | ಹೆಸರು ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ 

ಜನ್ಮ ದಿನಾಂಕ | 

ನಿವೃತ್ತಿ 

ತಲುಪುವ 
ಸಂಖ್ಯೆ 

ಹೊಂದುವ 
ದಿನಾಂಕ 

ದಿನಾಂಕ 
(1) ( 2 ) ( 3 ) 

( 5 ) 
ಶ್ರೀ /ಶ್ರೀಮತಿ 
ಕೆ. ಸಿದ್ದರಾಜು , ರೇಷ್ಮೆ ಉಪ ನಿರ್ದೇಶಕರು, 

25 - 10 - 1950 24 -10 - 2010 31 - 10 - 2010 
ಜಿಲ್ಲಾ ಪಂಚಾಯತ್, ಮಡಿಕೇರಿ 
ಎಂ .ಕೆ. ಜಯದೇವ, ರೇಷ್ಮೆ ಸಹಾಯಕ ನಿರ್ದೆಶಕರು, 

15 - 08 - 1950 14 - 08 - 2010 31 - 08 - 2010 
ರೇಷ್ಮೆ ಗೂಡಿನ ಮಾರುಕಟ್ಟೆ, ಚಿಕ್ಕಬಳ್ಳಾಪುರ 
ಡಿ.ಪಿ. ಚಿಕ್ಕರಂಗಯ್ಯ , ರೇಷ್ಮೆ ಸಹಾಯಕ ನಿರ್ದೇಶಕರು, 

25 - 08 - 1950 24 - 08 - 2010 31- 08 - 2010 
ರೇಷ್ಮೆ ಬಿತ್ತನೆ ಕೋಠಿ, ಚಿಂತಾಮಣಿ 
ಎಂ . ಬಿ. ಮೋಟಳ್ಳಿ, ರೇಷ್ಮೆ ಸಹಾಯಕ ನಿರ್ದೇಶಕರು, 

21 - 11 - 1950 20 - 11 - 2010 30 - 11 - 2010 
ಹಾವೇರಿ ವಿಭಾಗ, ಹಾವೇರಿ. 
ಪಿ.ಎನ್. ನಾರಾಯಣಸ್ವಾಮಿ , ರೇಷ್ಮೆ ಸಹಾಯಕ 
ನಿರ್ದೆಶಕರು, ರೇಷ್ಮೆ ಜಂಟಿ ನಿರ್ದೆಶಕರ ಕಛೇರಿ 15 - 12 - 1950 14 - 12 - 2010 31- 12 - 2010 
ಬಿಳಿದೇವಾಲಯ 
ಪ್ರೇಮಲತ ಡಿ. ರಾವ್, ಲೆಕ್ಕಾಧಿಕಾರಿ, 

06 - 10 - 1950 05 - 10 - 2010 | 31 - 10 - 2010 
ರೇಷ್ಮೆ ನಿರ್ದೆಶನಾಲಯ , ಬೆಂಗಳೂರು. 

ಈ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಗಳಿದ್ದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇವರ ನಿವೃತ್ತಿ 
ಸೌಲಭ್ಯಗಳಿಂದ ತಪ್ಪದೆ ವಸೂಲಿ ಮಾಡುವ ಬಗ್ಗೆ ಅಗತ್ಯ ಕ್ರಮ ಜರುಗಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ದೇವಿಕ 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ರೇಷ್ಮೆ 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಪಿ . ಆರ್‌ . 356 


ಸಂಖ್ಯೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೮, ೨೦೧೦ 

೧೬೫ 
ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕೃತೋಣ199 ತೋಸೇಪ 2009 , ಬೆಂಗಳೂರು, ದಿನಾಂಕ : 23ನೇ ಫೆಬ್ರವರಿ 2010. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕೃತೋಇ 315 ತೋಸೇಪ 2006, ದಿನಾಂಕ : 03 - 03 - 2007ರನ್ವಯ ಎರಡು 
ವರ್ಷಗಳ ಪರೀಕ್ಷಾರ್ಥ ಅವಧಿಯ ಷರತ್ತಿಗೊಳಪಟ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ 
ನಿರ್ದೇಶಕರ ಹುದ್ದೆಗೆ ನೇರ ನೇಮಕಾತಿ ಹೊಂದಿರುವ ಕೆಳಕಂಡ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳ 
ಕಾರ್ಯನಿರ್ವಹಣೆಯು ಅವರವರ ಹೆಸರುಗಳ ಮುಂದೆ ಸೂಚಿಸಲಾದ ಪರೀಕ್ಷಾರ್ಥ ಅವಧಿಯಲ್ಲಿ ತೃಪ್ತಿಕರವಾಗಿದ್ದು 
ಸಂಬಂಧಪಟ್ಟ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುತ್ತಾರೆ. 
ನೇಮಕಾತಿ 

ಕರ್ತವ್ಯಕ್ಕೆ 2 ವರ್ಷ 
ಕ್ರಮ ಆದೇಶ ಕ್ರಮ ಹೆಸರು / ಪದನಾಮ /ಶ್ರೀಯುತರುಗಳು 

ಹಾಜರಾದ ಪೂರ್ಣಗೊಳಿಸಿದ 
ಸಂಖ್ಯೆ 

ದಿನಾಂಕ 

ದಿನಾಂಕ 
ಟಿ. ಸೋಮು, ಹಿ . ಸ . ತೋ . ನಿ ( ರಾವ), ತುಮಕೂರು 21 - 03 - 2007 | 20 - 03 - 2009 | 
- 3 ಕೆ . ರುದ್ರೇಶ್, ಹಿ . ಸ . ತೋ .ನಿ ( ಜಿಪ) , ಚನ್ನಪಟಣ್ಣ 

05 - 03 - 2007 05 - 03 - 2009 
ಹೆಚ್ . ಆರ್. ಯೋಗೇಶ್ , ಹಿ. ಸ. ತೋ .ನಿ ( ಜಿಪ) , ಹಾಸನ 05 - 03 - 2007 | 04 - 03 - 2009 | 
ಕೆ . ಎನ್ . ರೂಪಶ್ರೀ , ಹಿ . ಸ. ತೋ . ನಿ ( ಜಿಪ), ಮಾಗಡಿ 05 - 03 - 2007 04 - 03 - 2009 
ಕೆ . ಮಂಗಳ , ಹಿ . ಸ. ತೋ .ನಿ ( ಜಿಪ) , ಮಂಗಳೂರು 05 - 03 - 2007 04 - 03 - 2009 
ಜಿ . ಸಿ. ರಾಘವೇಂದ್ರಪ್ರಸಾದ್ , ಹಿ . ಸ. ತೋ . ನಿ ತರಬೇತಿ 

05 - 03 - 2007 04 - 03 - 2009 
ಲಾಲ್ ಬಾಗ್, ಬೆಂಗಳೂರು 
ಬಿ . ಸುಮಾ, ಹಿ . ಸ. ತೋ . ನಿ ( ಜಿಪ), ಮಡಿಕೇರಿ 

16 - 03 - 2007 | 15 - 03 - 2009 
ರವೀಂದ್ರ ಬಿ . ಹಕಾಟಿ, ಹಿ . ಸ . ತೋ . ನಿ ( ಜಿಪ) , ಸವದತ್ತಿ 05 - 03 - 2007 | 04 - 03 - 2009 
ಶಶಿಕಾಂತ ಕೋಟಿಮನಿ, ಹಿ . ಸ . ತೋ . ನಿ ( ಜಿಪ) , 

05 - 03 - 2007 04 - 03 - 2009 
ಖಾನಾಪುರ 
( 10 24 ಕಾಶೀನಾಥ ಭದ್ರಣ್ಣವರ, ಹಿ . ಸ. ತೋ . ನಿ ( ಜಿಪ), ಬೆಳಗಾವಿ || 05 - 03 - 2007 | 04 - 03 - 2009 
11 ] 25 ಸಿದ್ದರಾಮಯ್ಯ ಬರಗಿಮಠ, ಹಿ . ಸ. ತೋ . ನಿ ( ಜಿಪ), 

| 05 - 03 - 2007 | 04 - 03 - 2009 
ಗೋಕಾಕ್ 
28 ಎ , ಬಿ, ಸಂಜಯ್, ಹಿ . ಸ. ತೋ . ನಿ ( ಜಿಪ), ಉಡುಪಿ | 05 - 03 - 2007 | 04 - 03 - 2009 

ಡ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳು ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥ) 
ನಿಯಮಗಳು, 1977ರ ನಿಯಮ 5(1)( ಎ) ರನ್ವಯ ಎರಡು ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಸರ್ಕಾರವು ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 357 

ತೋಟಗಾರಿಕೆ ಇಲಾಖೆ 
CITY CIVIL COURT, BANGALORE 

NOTIFICATION 
No . ADM -1 (E ) 288 /2010 , Bangalore , Dated 4th March , 2010 
Smt. T. Narendra, Asst. Registrar of City Civil Court, Bangalore is granted 46 days earned leave 
from 25 - 06 -2009 to 09 -08 -2009 (bdi), on medical ground 

Sri K . S . Jere, Asst. Registrar, is placed in additional charge of Smt. T. Narendra , Asst. 
Registrar , City Civil Court , Bangalore, during the above leave period . 


೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೮, ೨೦೧೦ 


ಭಾಗ - ೨ 


Smt. T. Narendra , Asst. Registrar, City Civil Court, Bangalore would have continued in the 
same post, but for proceedings on leave . 

By Order of the Prl. City Civil and Sessions Judge , Bangalore 
PR . 358 

Registrar , 

City Civil Court, Bangalore 
ENERGY SECRETARIAT 

NOTIFICATION 
No. EN 11/PPC /2010 , Bangalore, Dated 2nd March , 2010 
Sri D .C . Sreedhar (83028 ) I.R . S:IT, Ministry of Finance, Department of Revenue, Central Board 
of Direct Taxes , Government of India , New Delhi on Deputation to Karnataka Power Corporation Limited 
as Finance Director, Bangalore has been repatriated to Government of India with effect from 
02- 03- 2010. 

By Order and in the name of the Governor of Karnataka , 

S . J. SAMPATH KUMAR , 

Under Secretary to Government, 
PR . 359 

Energy Department 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಣ 01 ಎಲ್ಇಟಿ 2010, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2010 . 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಇ 131 ಎಲ್ಇಟಿ 2007 (1), ದಿನಾಂಕ 30 - 08 - 2007ರಲ್ಲಿ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನಿಯೋಜಿಸಲಾಗಿರುವ ಶ್ರೀ ಆರ್ . ಬಿ . ಬಾಗೇವಾಡಿ, ಕಾರ್ಮಿಕ ಅಧಿಕಾರಿ 
ಇವರ ನಿಯೋಜನೆಯನ್ನು ಹಿಂಪಡೆದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಯಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 

ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ವಿನುತ, ಎನ್. ಇವರನ್ನು 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನಿಯೋಜನೆ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ನೇಮಿಸಲಾಗಿದೆ. 

ನಿಯೋಜನೆಗೆ ಸಂಬಂಧಿಸಿದಂತೆ ನಿಬಂಧನೆ ಮತ್ತು ಷರತ್ತುಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಈ ಅಧಿಕಾರಿಗಳ ಕೋರಿಕೆಯನ್ವಯ ವರ್ಗಾವಣೆ ಮಾಡಿರುವುದರಿಂದ ಇವರುಗಳು ವರ್ಗಾವಣೆ ಭತ್ಯೆ ಹಾಗೂ 
ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಎನ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 360 

ಕಾರ್ಮಿಕ ಇಲಾಖೆ 
HIGH COURT OF KARNATAKA 

NOTIFICATION 
No. HCE. 807 /2009 , Bangalore, Dated 6th February, 2010 
Sri C . M . Joshi, Central Project Co -ordinator (Computers) of this office is granted Earned Leave 
for 7 days from 04 - 11 - 2009 to 10 - 11- 2009 (bdi), on Private Affairs. 

Sri H . M . Mulagund , Deputy Registrar of this office is placed in additional charge of the duties of 
the above officer during the said period . 

Sri C . M . Joshi, Central Project Co -ordinator (Computers ) of this office, is re-posted to the same 
post on expiry of the said period . 

By Order of the High Court, 

P . KRISHNA BHAT, 
PR . 361 

Registrar ( Judicial) 


220 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 


022 


NOTIFICATION 
No . GOB (1) 19 (636 )/2010 , Bangalore , Dated 19th February , 2010 
Smt. Shirin J. Ansari, | Addl. Civil Judge (Jr. Dn .)and JMFC (Il Court ), Hassan , is granted 
Maternity leave for 129 days from 22 -09-2009 to 28 -01-2010 (bdi.) 

The || Addl. Civil Judge ( Jr . Dn .) and JMFC (III Court), Hassan , has been placed in additional 
charge or the court of the 1 Addl. Civil Judge ( Jr . Dn .) and JMFC (Il Court ), Hassan , during the above 
said period . 

Smt. Shirin J. Ansari, I Addl. Civil Judge ( Jr. Dn .) and JMFC ( Il Court), Hassan , is re -posted to 
the same post on expiry of the above said leave period. 

By Order of the High Court, 
PR . 362 

Deputy Registrar. 


NOTIFICATION 
No . GOB (1) 311/ 2009, Bangalore , Dated 20th February , 2010 
Sri Mohammed Mujeerullah C .G ., Civil Judge (Sr.Dn .) and JMFC Yadgir , is granted Earned 
leave for 5 days from 10 -08- 2009 to 14 -08 -2009 (bdi), with permission to suffix the General Holidays on 
15 -08 -2009 and 16 -08 -2009, on Private Affairs . 


The Civil Judge (Jr. Dn .) and JMFC , Yadgir, has been placed in additional charge of the court of 
the Civil Judge ( Sr. Dn.) and JMFC , Yadgir , during the above said period . 


Sri. Mohammed Mujeerullah C .G ., Civil Judge (Sr. Dn .) and JMFC , Yadgir, is re-posted to the 
same post on expiry of the above said leave period . 


PR . 363 


By Order of the High Court, 

Deputy Registrar. 


NOTIFICATION 
No. GOB (l) 19 (451) / 2010 , Bangalore , Dated 19th February , 2010 

The | Addl. Civil Judge ( Sr. Dn .), Dharwad , is concurrently appointed as the ||| Addl. Civil 
Judge (Sr.Dn .), Dharwad , during the Maternity leave period of Smt. Kathyayini, from 21. 12.2009 to 
04.05 .2010 (bdi) or till the officer resumes for her duties. 


PR . 364 


By Order of the High Court , 

Registrar ( Judicial) 


NOTIFICATION 
No. GOB (1) 3 / 2010 , Bangalore , Dated 25th February , 2010 

The Presiding Officer of the court of III Addl. Civil Judge (Jr. Dn .) and JMFC , IV Court, 
Tumkur, is concurrently appointed as the Presiding Officer of the Court of the || Addl. Civil Judge 
(Jr.Dn.) and JMFC, II Court, Tumkur, with immediate effect and until further orders . 


By Order of the High Court, 

R . B . Budihal 
Registrar General 


PR . 365 


೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 

ಭಾಗ- ೨ 
NOTIFICATION 
No. GOB (1) 2 / 2010 , Bangalore , Dated 26th February , 2010 

The following transfers and postings of officers of Judicial Department in the cadre of Civil 
Judge (Sr. Dn .) are ordered in the interest of public service to take effect immediately: 
SI.No. 

Name and Designation of the Officer 
Name and 

Charge to which Posted 


01. 


Smt. Nagajyothi. K . A ., III. Addl. Chief XXIV Addl. Judge , Court of Small Causes 
Metropolitan Magistrate Bangalore City cum - XXII Addl. Chief Metropolitan 

Magistrate , Bangalore City (Vice Sri.M .G . 
Shivalli transferred ) 


02 . 


Smt. Mehaboob Khan Ghazi Khan Shivalli, 11 Addl. Chief Metropolitan Magistrate , 
XXIV Addl. Judge , Court of Small Causes - Bangalore City . (Vice Smt. Nagajyothi. K .A . 
cum -XXII Addl.Chief Metropolitan Magistrate , transferred ) 
Bangalore City 


By Order of the High Court, 

R .B . Budihal 
Registrar General 


PR . 366 


NOTIFICATION 
No . GOB (l) 335 / 2009 , Bangalore , Dated 20th February , 2010 


Sri P . Narayana Acharya , Presiding Officer, Fast Track Court , Madhugiri, is granted Earned 
leave for 10 days from 17 - 11 - 2009 to 26 - 11 - 2009 (bdi), on Private Affairs . 

The Prl. Civil Judge ( Sr. Dn .) and JMFC , Madhugiri, has been placed in additional charge of the 
Fast Track Court, Madhugiri, during the above said period . 

Sri P . Narayana Acharya, Presiding Officer, Fast Track Court, Madhugiri, is re -posted to the 
same post on expiry of the above said leave period . 

By Order of the High Court , 
PR. 367 

Deputy Registrar 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 699 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2010. 

ಶ್ರೀ ಎಂ . ಎಂ . ಮುಲ್ಲಾ, ಹೆಚ್ಚುವರಿ ತಹಶೀಲ್ದಾರ್‌, ರೋಣ ತಾಲ್ಲೂಕು, ಗದಗ ಜಿಲ್ಲೆ ಇವರನ್ನು ಕೋರಿಕೆಯ 
ಮೇರೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪತ್ರಾಂಕಿತ ವ್ಯವಸ್ಥಾಪಕರು, ವಿಶೇಷ 
ಜಿಲ್ಲಾಧಿಕಾರಿಗಳ (ಭೂಸ್ವಾಧೀನ) ಕಛೇರಿ, ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆ, ಬೆಳಗಾಂ ಇಲ್ಲಿನ ಖಾಲಿ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 368 

ಕಂದಾಯ ಇಲಾಖೆ (ಸೇವೆಗಳು - 3) 


2000 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 

025 
HIGH COURT OF KARNATAKA 

NOTIFICATION 
No. GOB (1) 339 /2009, Bangalore , Dated 24th February, 2010 
Smt Bhavani L .J., Addl. Civil Judge ( Jr. Dn.) and JMFC, Chitradurga , is granted Extra Ordinary 
Leave for 13 days from 07 -09- 2009 to 19 -09 - 2009 (bdi), with permission to prefix and suffix the General 
Holidays on 06 -09- 2009, 20 -09- 2009 and 21 -09- 2009 , on Private Affairs , while the officer was under 
training atKarnataka Judicial Academy, Bangalore . 

Smt. Bhavani L . J., Addl. Civil Judge (Jr. Dn .) and JMFC , Chitradurga , is re -posted to the same 
post on expiry of the above said leave period. 

By Order of the High Court, 
PR . 369 

Deputy Registrar. 


NOTIFICATION 
No . GOB (1) 3 /2010 , Bangalore , Dated 24th February , 2010 
The following transfers and postings of Officers of Judicial Department in the cadre of Civil 
Judge (Jr. Dn .), are ordered in the interest of Public service , to take effect immediately : 


SI. 


Charge to which posted 


No . 


Name and Designation of the Officer 


1 . 


Sri K . M . Radhakrishna, Il Addl. Civil Judge , 
(Jr. dn .) & JMFC ., Mysore 


Civil Judge (Jr. Dn.) and JMFC ., 
Chamarajanagara , (Vice Sri Gangadhar 
Channabasappa Hadapad- transferred ) 


Smt. Jyothishree , Ramagouda Patil, IV Addl. JMFC || Court, Davanagere , (Vice Sri B .K . 
Civil Judge ( Jr. Dn .) & JMFC ., Mangalore Girisha - transferred )-(On Request ) 


JMFC ., 


Sri Gangadhar, Channabasappa Hadapad , Addl. Civil Judge ( Jr. Dn.) & 
Civil Judge ( Jr. Dn.) and JMFC ., Chamarajanagar ( Vacant Post) 
Chamarajanagara 


4 . 


Sri Girisha , B .K ., JMFC II Court, Davanagere 


TV Addl. Civil Judge (Jr. Dn .) & JMFC , 
Mangalore , (Vice Smt. Jyothishree R . Patil 
Transferred ) 

By Order of the High Court, 

R . B . BUDIHAL , 
Registrar General . 


PR . 370 


NOTIFICATION 
No . GOB (1) 301/2009, Bangalore, Dated 24th February , 2010 
Sri C . D . Prakash , Civil Judge ( Jr. Dn .) and JMFC , Hagaribommanahalli, is granted Extra 
Ordinary Leave for 3 days from 27- 07 - 2009 to 29-07 - 2009, on Medical Grounds, while the officer was 
under training at Karnataka Judicial Academy, Bangalore. 

Sri C . D . Prakash , Civil Judge (Jr. Dn .) and JMFC , Hagaribommanahalli, is re -posted to the 
same post on expiry of the above said leave period . 

By Order of the High Court, 
PR . 371 

Deputy Registrar. 


020 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 


287 - 9 


NOTIFICATION 
No . GOB (1) 1/2010 , Bangalore , Dated 22nd February , 2010 
The Presiding Officer of the Court of || Addl. District and Sessions Judge , Bijapur, is 
concurrently appointed as the Presiding Officer of the Court of III Addl. District and Sessions Judge , 
Bijapur, with effect from 01 -03- 2010 and until further orders . 

By Order of the High Court, 

R . B . BUDIHAL , 
PR . 372 

Registrar General. 


NOTIFICATION 
No . GOB (1) 3/2010, Bangalore, Dated 26th February, 2010 
The Presiding Officers of the Courts mentioned at Column No. 1 below , are concurrently 
appointed as the Presiding Officers of the Courts mentioned at Column No. 2 , with effect from 
01 -02 - 2010 and until further orders . 


Designation of the Presiding Officer 


Name of the Courts to which concurrent 

appointment is made 


1. III Addl. Civil Judge (Jr. Dn .) & JMFC || Court, Prl . Civil Judge ( Jr . Dn.) and JMFC || Court, 
Gulbarga 

Gulbarga 


2 . IV Addl. Civil Judge (Jr. Dn .), Gulbarga 


| Addl. Civil Judge ( Jr. Dn .) & JMFC II Court, 
Gulbarga 


3. V Addl. Civil Judge ( Jr. Dn.), Gulbarga 


II Addl. Civil Judge ( Jr. Dn .) & JMFC II Court, 
Gulbarga 


4 . Civil Judge (Jr. Dn .) & JMFC , Sedam 


Civil Judge (Jr . Dn .) & JMFC , Chittapur 


5. Addl. Civil Judge (Jr. Dn.) & JMFC , Chincholi 


Civil Judge ( Jr . Dn .) & JMFC , Chincholi 


By Order of the High Court, 

R . B . BUDIHAL , 
Registrar General. 


PR . 373 


NOTIFICATION 
No. GOB (1) 381/2009, Bangalore , Dated 25th February , 2010 
Sri S . T . Kudasomannavar, Judge , Family Court, Belgaum , (re - appointed ), is granted Earned 
Leave for 20 days from 12 - 10 - 2009 to 31 - 10 -2009 (bdi), on Medical Grounds. 

The IV Addl. District and Sessions Judge , Belgaum , from 12 - 10 - 2009 to 15 - 10 -2009 (bdi) and 
20 - 10 -2009 to 31 -10 -2009 (bdi) and the V Addl. District and Sessions Judge, Belgaum , from 
16 - 10 -2009 to 19- 10 -2009 (bdi), have been placed in additional charge of the Family Court , Belgaum . 

Sri S . T. Kudasomannavar, Judge , Family Court , Belgaum , is re-posted to the same post on 
expiry of the above said leave period . 

By Order of the High Court, 
PR . 374 

Deputy Registrar. 


220 - 9 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 

020 
NOTIFICATION 
No . GOB (1) 272/2009, Bangalore, Dated 24th February , 2010 
Sri C . Veerabhadraiah , Addl. Civil Judge (Jr. Dn .) & JMFC , Koppa, is granted Extra Ordinary 
Leave for one day on 14 -07 -2009, on Medical Grounds, while the officer was under training at 
Karnataka Judicial Academy, Bangalore . 

Sri C . Veerabhadraiah , Addl. Civil Judge (Jr. Dn .) & JMFC , Koppa, is re -posted to the same 
post on expiry of the above said leave period . 

By Order of the High Court, 
PR . 375 

Deputy Registrar. 


NOTIFICATION 
No. GOB (1) 242 /2009 , Bangalore , Dated 24th February, 2010 
Miss . Reshma J. Rodrigues , III Addl. Civil Judge (Jr. Dn .), Belguam , is granted Extra Ordinary 
leave for 10 days from 08 -06 - 2009 to 17 -06 - 2009, on Medical Grounds. 

The Il Addl. Civil Judge ( Jr. Dn.), Belgaum , has been placed in additional charge of the court of 
the III Addl. Civil Judge (Jr. Dn .), Belguam , during the above said leave period . 

Miss . Reshma J. Rodrigues , III Addl. Civil Judge (Jr. Dn.), Belguam , is re -posted to the same 
post on expiry of the above said leave period . 

By Order of the High Court, 
PR . 376 

Deputy Registrar. 


NOTIFICATION 
No . GOB (1) 260 / 2009, Bangalore , Dated 19th February, 2010 
Sri Umesh Moolimani, Prl. Civil Judge ( Sr. Dn .) & CJM , Gadag , is granted Earned Leave for 10 
days from 03 -07 -2009 to 12 -07 - 2009 (bdi), on Private Affairs. 

The Civil Judge (Sr. Dn .), Ron , has been placed in additional charge of the Court of the Prl . Civil 
Judge (Sr. Dn .) & CJM , Gadag , during the above said leave period . 

Sri Umesh Moolimani, Prl. Civil Judge (Sr. Dn .) & CJM ,Gadag, is re-posted to the same post on 
expiry of the above said leave period . 

By Order of the High Court, 
PR . 377 

Deputy Registrar. 


NOTIFICATION 
No. GOB (1) 437 /2009 , Bangalore , Dated 26th February , 2010 


Sri M . Kanumaiah , Civil Judge (Sr. Dn .) & JMFC , Lingasugur, is granted Earned Leave for 15 
days from 22 -12 -2009 to 05 -01-2010 (bdi), on Medical Grounds. 

The Prl. Civil Judge ( Sr. Dn.) and CJM , Raichur, has been placed in additional charge of the 
court of the Civil Judge (Sr. Dn .) & JMFC , Lingasugur, during the above said period . 


Sri M . Kanumaiah , Civil Judge (Sr. Dn .) & JMFC , Lingasugur, is re -posted to the same post on 
expiry of the above said leave period . 


By Order of the High Court, 

Deputy Registrar. 


PR . 378 


029 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೮, ೨೦೧೦ 


287 - 9 


NOTIFICATION 
No. GOB (1) 195/2009, Bangalore, Dated 24th February, 2010 
Sri K . Subramanya, Presiding Officer , Special Court for Economic Offences, Bangalore , is 
granted Earned Leave for 6 days from 01- 06 - 2009 to 06 - 06 - 2009 (bdi), with permission to prefix 
GeneralHolidays on 31-05 -2009 , on private affairs . 

The IV Addl. Chief Metropolitan Magistrate , Bangalore , has been placed in additional charge of 
the Special Court for Economic Offences, Bangalore , during the above said period. 

Sri K . Subramanya , Presiding Officer, Special Court for Economic Offences , Bangalore , is 
re - posted to the same post on expiry of the above said leave period. 

By Order ofthe High Court , 
PR . 379 

Deputy Registrar. 


NOTIFICATION 
No . GOB (1) 137 / 2009, Bangalore , Dated 1st March 2010 
Sri M .K . Ashok , Prl. Civil Judge ( Jr. Dn .) and JMFC , Chickballapur, is granted Earned Leave for 
10 days from 28 -03 -2009 to 06 -04 -2009 (bdi), with permission to prefix and suffix the General Holidays 
on 27 -03- 2009 and 07- 04- 2009, on private affairs . 

The Addl . Civil Judge, ( Jr. Dn .) & JMFC , Chickballapur, has been placed in additional charge of 
the court of the Prl. Civil Judge (Jr. Dn .) and JMFC , Chickballapur, during the above said period . 

Sri M .K . Ashok, Prl. Civil Judge ( Jr. Dn.) and JMFC , Chickballapur , is re -posted to the same 
post on expiry of the above said leave period . 

By Order ofthe High Court , 
PR . 380 

Deputy Registrar . 
NOTIFICATION 
No. GOB (1) 357 /2009 , Bangalore , Dated 24th February, 2010 
Smt. Rashmi M ., I Addl. I Civil Judge ( Jr . Dn .), Mysore , is granted Extra Ordinary Leave for 10 
days from 17 - 09 - 2009 to 26 - 09- 2009 (bdi) with permission to suffix the General Holidays on 27 -09- 2009 
and 28 -09 - 2009 , on Private Affairs, while the officer was under training at Karnataka Judicial Academy, 
Bangalore . 

Smt. Rashmi M ., I Addl. I Civil Judge ( Jr. Dn.),Mysore , is re -posted to the same post on expiry 
of the above said leave period . 

By Order of the High Court, 
PR . 381 

Deputy Registrar. 


NOTIFICATION 
No. GOB (1) 33/2009 , Bangalore , Dated 24th February, 2010 
Sri M .D . Talwar, 1 Addl. Civil Judge (Sr.Dn .), Chitradurga, is granted Earned leave for one day 
on 05 . 12 . 2009 , on Private Affairs . 

The Prl. Civil Judge (Sr. Dn .) and CJM , Chitradurga , has been placed in additional charge of the 
court ofthe I Addl. Civil Judge (Sr.Dn .), Chitradurga, during the above said period . 

Sri M .D . Talwar, | Addl. Civil Judge (Sr.Dn .), Chitradurga, is re-posted to the same post on 
expiry of the above said leave period . 

By Order of the High Court , 
PR . 382 

Deputy Registrar 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 


೧೭೩ 


NOTIFICATION 
No. GOB (1) 294 /2009 , Bangalore , Dated 23rd February , 2010 


Sri Gopalakrishna Kolli, Presiding Officer, Fast Track Court , Chickballapur, is granted Earned 
Leave for 10 days from 23-07 -2009 to 01 -08 - 2009 (bdi), with permission to suffix the General Holiday 
on 02 -08 - 2009 , on Private Affairs . 


The Civil Judge (Sr.Dn .) and CJM , Chickballapur, has been placed in additional charge of the 
Fast Track Court, Chickaballapura , during the above said period . 


Sri Gopalakrishna Kolli, Presiding Officer, Fast Track Court , Chickballapur, is re -posted to the 
same post on expiry ofthe above said leave period . 

By Order of the High Court , 

Deputy Registrar. 


PR . 383 


NOTIFICATION 
No. GOB (1) 429 /2009, Bangalore, Dated 24th March 2010 


Smt. Noorunnisa, Addl. Civil Judge (Jr. Dn.), Davangere , is granted Extra Ordinary Leave for 
3 days from 30 - 11- 2009 to 02 - 12 - 2009 (bdi), with permission to prefix the General Holidays on 
28 - 11-2009 and 29 -11-2009 , on Private Affairs , while the officer was under training at Karnataka 
Judicial Academy, Bangalore . 


Smt. Noorunnisa , Addl. Civil Judge (Jr. Dn .), Davangere , is re-posted to the same post on 
expiry of the above said leave period . 


By Order ofthe High Court , 

Deputy Registrar. 


PR . 384 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 08 ಎಟಿಎಸ್ 2010, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2010. 


ಶ್ರೀ ಎಸ್. ಎಂ . ಶಿವಕುಮಾರ್, ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ ಜಿಲ್ಲೆ, ಇವರನ್ನು 
ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶವಾಗುವವರಿಗೆ ತಹಶೀಲ್ದಾರ್‌, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ , ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 385 

ಕಂದಾಯ ಇಲಾಖೆ (ಸೇವೆಗಳು - 3) 


೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೧೮, ೨೦೧೦ 

ಭಾಗ - ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 10 ಅಸೇವ 2009, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2010. 

ಶ್ರೀ ಕಾಶೀನಾಥ್ ಪವಾರ್ , ಕೆ. ಎ. ಎಸ್ . (ಕಿರಿಯ ಶ್ರೇಣಿ) ಅಧಿಕಾರಿ , ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 
10 ಅಸೇವ 2009, ದಿನಾಂಕ 17 - 02 - 2010ರಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಸಿಂಗಟಲೂರು ಏತ ನೀರಾವರಿ 
ಯೋಜನೆ , ಹೂವಿನಹಡಗಲಿ, ಬಳ್ಳಾರಿ ಜಿಲ್ಲೆ - ಖಾಲಿ ಹುದ್ದೆಗೆ ವರ್ಗಾಯಿಸಿರುವುದನ್ನು ಮಾರ್ಪಡಿಸಿ, ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪವಿಭಾಗಾಧಿಕಾರಿ, ಹೊಸಪೇಟೆ 
ಉಪವಿಭಾಗ, ಹೊಸಪೇಟೆ ಹುದ್ದೆಗೆ ಶ್ರೀ ಬಿ. ಪಿ. ಅಡೂರ್, ಕೆ. ಎ.ಎಸ್. ( ಹಿರಿಯ ಶ್ರೇಣಿ), ಇವರ ಸ್ಥಾನದಲ್ಲಿ ವರ್ಗಾಯಿಸಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 386 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು - 2) 


NOTIFICATION 
No. DPAR 12 SIS 2010 , Bangalore , Dated 3rd March , 2010 
Smt. Ranjini Srikumar, IAS (KN -78 ), Principal Secretary to Government, DPAR (AR , Training 
& Political Pension ), Bangalore is permitted to retire from service with effect from the forenoon of 
4 " March 2010 , under Rule 16 ( 2 ) of All India Services (DCRB ) Rules , 1958 . 

By Order and in the name of the Governor of Karnataka , 

K . G . ANANTHA , 

Under Secretary to Government 
PR. 387 

Department of Personnel and Administrative Reforms (Services-1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 56 ಅಸೇವ 2010 , ಬೆಂಗಳೂರು, ದಿನಾಂಕ: 4ನೇ ಮಾರ್ಚ್ 2010. 

. ರಾಮಚಂದ್ರಮೂರ್ತಿ, ಕೆ. ಎ .ಎಸ್ . ( ಹಿರಿಯ ಶ್ರೇಣಿ) ಅಧಿಕಾರಿ, ಮುಖ್ಯ ಆಡಳಿತಾಧಿಕಾರಿ ಮತ್ತು 
ಜಾಗೃತಾಧಿಕಾರಿ , ಮೈಸೂರು ಮಿನರಲ್ಸ್ ಲಿಮಿಟೆಡ್, ಬೆಂಗಳೂರು, ಇವರನ್ನು ಉಪ ಆಯುಕ್ತರು ( ಆರೋಗ್ಯ ಮತ್ತು 
ಜಾಹಿರಾತು), ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಹುದ್ದೆಗೆ ಶ್ರೀ ಬಿ. ಇ. ಗೋವಿಂದರಾಜ್ ಇವರ 
ಸ್ಥಾನದಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಶ್ರೀ ಬಿ. ಇ. ಗೋವಿಂದರಾಜ್ ಇವರ ಸೇವೆಯನ್ನು ಮಾತೃ ಇಲಾಖೆಯಾದ ಕೃಷಿ ಮಾರುಕಟ್ಟೆ ಇಲಾಖೆಗೆ 
ಹಿಂದಿರುಗಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಚ್. ಆರ್, ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 388 

ತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 2) 


NOTIFICATION 
No.DPAR 190 SFP 2009, Bangalore, Dated 5th March, 2010 
In partialmodification of Notification No. DPAR 190 SFP 2009, dated 21st October 2009, read 
with corrigendum dated 04-01- 2010 . Sri Kanwerpal, I.F . S . (KN : 79) special Secretary to Government 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 


೧೭೫ 


(environment), Forests, Environment and Ecology Department, Bangalore , is posted until further orders 
as Secretary to Government ( Environment), Forests , Environment and Ecology Department, Bangalore 
in the upgraded post in the grade of Additional Principal Chief Conservator of Forests in the HAG pay 
scale of IFS of Rs. 67,000 /- (Annual increment at 3 % ) Rs. 79,000 /-. 

Under rule 11 of IFS (pay ) Rules, 2007, the ex -cadre post of Secretary to Government 
(Environment) in the grade of Additional Principal Chief Conservator of Forests , in the HAG pay scale of 
IFS of Rs. 67 , 000 /- (Annual increment at 3 % ) Rs. 79 , 000 /-, is declared equivalent in status and 
responsibility to the cadre post of Additional Principal Chief Conservator of Forests, (Development) as 
included in schedule II- A to the said Rules . 


By Order and in the name of the Governor of Karnataka 

ASHOK P . ATRE , 

Under Secretary to Government 
Department of Personnel and Administrative Reforms (Services -IV ) 


PR . 389 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 25 ಐಎಂಎಂ 2010, ಬೆಂಗಳೂರು, ದಿನಾಂಕ: 02ನೇ ಮಾರ್ಚ್ 2010 . 

ಔಷಧ ನಿಯಂತ್ರಣ ಇಲಾಖೆಯಲ್ಲಿ 2010ನೇ ಕ್ಯಾಲೆಂಡರ್ ವರ್ಷದಲ್ಲಿ ನಿವೃತ್ತರಾಗಲಿರುವ ಈ ಕೆಳಕಂಡ 
ಅಧಿಕಾರಿಯವರು ಅವರ ಹೆಸರಿನ ಮುಂದೆ ಕಾಣಿಸಿರುವ ದಿನಾಂಕದಂದು 60 ವರ್ಷ ವಯಸ್ಸು 
ಪೂರ್ಣಗೊಳ್ಳಲಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 95 (1) ರ ಪ್ರಕಾರ ಸದರಿ 
ಅಧಿಕಾರಿಯವರನ್ನು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿಯನ್ನು ನೀಡಿದೆ. 

ವಯೋ ನಿವೃತ್ತಿ 
ಕ್ರ. ಸಂ . | ಅಧಿಕಾರಿಯವರ ಹೆಸರು, ಹುದ್ದೆ ಹಾಗೂ ಕಛೇರಿ 

ಹೊಂದಲಿರುವ ದಿನಾಂಕ 
ಶ್ರೀ ಎಸ್ . ವಿ . ಶ್ರೀನಿವಾಸ್ , ಉಪ ಔಷಧ ನಿಯಂತ್ರಕರು, 

20 - 8 - 1950 31 - 08 - 2010 
ಔಷಧಗಳ ಬೆಲೆ ನಿಯಂತ್ರಣ ಕೋಶ, ಬೆಂಗಳೂರು 


ನಿವೃತ್ತಿಯ ವೇಳೆಯಲ್ಲಿ ಸದರಿ ಅಧಿಕಾರಿಯವರ ವಿರುದ್ಧ ಯಾವುದಾದರೂ ಇಲಾಖಾ ವಿಚಾರಣೆ ಬಾಕಿ ಇದ್ದಲ್ಲಿ 
ಹಾಗೂ ಹೂಡಲು ಉದ್ದೇಶಿಸಿದ್ದಲ್ಲಿ ನಿವೃತ್ತಿ ಸೌಲಭ್ಯವನ್ನು ತಡೆ ಹಿಡಿಯುವ ಷರತ್ತಿಗೆ ಹಾಗೂ ಸರ್ಕಾರಕ್ಕೆ ಯಾವುದೇ ಬಾಕಿ 
ಬರಬೇಕಾಗಿದ್ದಲ್ಲಿ ಅದನ್ನು ವಸೂಲಿ ಮಾಡುವ ಷರತ್ತಿಗೊಳಪಟ್ಟು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್. ಮಹಾಲಕ್ಷ್ಮಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 390 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ ) 

ಅಧಿಸೂಚನೆ 
ಸಂಖ್ಯೆ : ಆಕುಕ 36 ಎಂಎಸ್‌ಎಸ್ 2010 , ಬೆಂಗಳೂರು, ದಿನಾಂಕ : 05ನೇ ಮಾರ್ಚ್ 2010. 

ಡಾ|| ಸುನೀಲ್ ಚವ್ಹಾಣ್ , ಹಿರಿಯ ತಜ್ಞರು, ಎಸ್.ಎನ್. ಆರ್ . ಆಸ್ಪತ್ರೆ, ಕೋಲಾರ , ಇವರನ್ನು ತಾತ್ಕಾಲಿಕವಾಗಿ 
ಹಾಗೂ ಮುಂದಿನ ಆದೇಶದವರೆಗೆ ದಿನಾಂಕ : 23 - 02 - 2010ರ ಪೂರ್ವಾಹ್ನದಿಂದ ಜಾರಿಗೆ ಬರುವಂತೆ ಅವರು 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಜೊತೆಗೆ ಡಾ | ಶ್ರೀನಿವಾಸನ್, ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಎಸ್.ಎನ್. ಆರ್ . ಆಸ್ಪತ್ರೆ 
ಕೋಲಾರ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಪದ್ಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 391 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೧೮, ೨೦೧೦ 

ಭಾಗ - ೨ 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 05 ಡಿಎಆರ್ 2010 , ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2010. 
ಸರ್ಕಾರದ ಆದೇಶ ಸಂಖ್ಯೆ : ಇಡಿ 146 ಡಿಎಆರ್‌ 2006, ದಿನಾಂಕ : 07 -12 - 2009ರಲ್ಲಿ ಸರ್ವ ಶಿಕ್ಷಣ 
ಅಭಿಯಾನ ಕಾರ್ಯಕ್ರಮದ ವಿಭಾಗೀಯ ಮಟ್ಟದ ಸಿವಿಲ್ ಕಾಮಗಾರಿಗಳ ಮೇಲ್ವಿಚಾರಣೆ ಮಾಡಲು ತಾತ್ಕಾಲಿಕವಾಗಿ 
ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹುದ್ದೆಗಳನ್ನು ಸೃಜಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಅಧಿಸೂಚನೆ 
ಸಂಖ್ಯೆ : ಲೋಇ 598 ಸೇಸಎ 2009, ದಿನಾಂಕ : 20 - 01 - 2010ರಲ್ಲಿ ಶ್ರೀ ಪಿ. ಬಿ. ಸಗರೆ ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ಇವರ ಸೇವೆಯನ್ನು ನಿಯೋಜನೆ ಮೇಲೆ ಸರ್ವ ಶಿಕ್ಷಣ ಅಭಿಯಾನ, ಬೆಳಗಾವಿ ಇಲ್ಲಿ ಸಹಾಯಕ 
ಕಾರ್ಯಪಾಲಕ ಅಭಿಯಂತರ ಹುದ್ದೆಗೆ ನೇಮಿಸುವ ಸಲುವಾಗಿ ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

- ಅದರಂತೆ , ಶ್ರೀ ಪಿ . ಬಿ. ಸಗರೆ , ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯ ಯೋಜನಾ ನಿರ್ದೇಶಕರು, ಸರ್ವ 
ಶಿಕ್ಷಣ ಅಭಿಯಾನ, ಬೆಂಗಳೂರು, ಇಲ್ಲಿ ತಾತ್ಕಾಲಿಕವಾಗಿ ಸೃಜಿಸಿರುವ ಖಾಲಿ ಹುದ್ದೆಗಳ ಪೈಕಿ ಅಪರ ಆಯುಕ್ತರ ಕಛೇರಿ, 
ಬೆಳಗಾವಿ ಇಲ್ಲಿ ಬೆಳಗಾವಿ ವಿಭಾಗದ ಖಾಲಿ ಹುದ್ದೆಗೆ ಮರು ನಿಯುಕ್ತಿಗೊಳಿಸಿದೆ. ಸದರಿಯವರ ನಿಯೋಜನಾ ಷರತ್ತುಗಳನ್ನು 
ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎನ್ . ಸೋಮಶೇಖರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 392 

ಶಿಕ್ಷಣ ಇಲಾಖೆ ( ಆಡಳಿತ) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 40 ಪೊಸಿಪ 2010 , ಬೆಂಗಳೂರು, ದಿನಾಂಕ: 5ನೇ ಮಾರ್ಚ್ 2010. 
ರಾಜ್ಯ ಪೊಲೀಸ್ ಇಲಾಖೆಯ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ 
ಪೊಲೀಸ್ ( ಸಿವಿಲ್) (ನಾನ್ ಐಪಿಎಸ್) ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆ ಯುಕ್ತಿಗೊಳಿಸಲಾಗಿದೆ. 


ಕ್ರಮ 
ಸಂಖ್ಯೆ 


ಅಧಿಕಾರಿಗಳ ಹೆಸರು ಮತ್ತು ಹುದ್ದೆ 


ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 


ಶ್ರೀಯುತರು 


ಶ್ರೀ ಬಿ . ಎಸ್ . ಮರ್ತೂ‌್ರಕರ್‌, ಎಸ್. ಪಿ . ( ಸಿವಿಲ್ ) , ಎಸ್. ಪಿ , ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು, 
( ನಾನ್ ಐಪಿಎಸ್) - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ - ಖಾಲಿ ಹುದ್ದೆ 
ಶ್ರೀ ಡಿ. ಟಿ . ಶ್ರೀನಿವಾಸ್ , ಎಸ್ . ಪಿ . (ಸಿವಿಲ್) , ( ನಾನ್ | ಎಸ್. ಪಿ. ರಾಜ್ಯ ಗುಪ್ತವಾರ್ತೆ , ಮಂಗಳೂರು - 
ಐಪಿಎಸ್ ) - ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ | ಖಾಲಿ ಹುದ್ದೆ 

ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಟಿಪ್ಪಣಿ ಸಂಖ್ಯೆ : ಪಿಎಸ್‌ಸಿಎಂ/ಎಫ್- 960/ 2010, 
ದಿನಾಂಕ 15 - 02 - 2010ರನ್ವಯ ಅನುಮೋದಿಸಿರುವಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 393 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) . 


